ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಸಾರ್ವಜನಿಕ ಉದ್ದಿಮೆಗಳ ಖಾಸಗೀಕರಣದ ಕುರಿತು 
ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 


220 (198) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ 


(ಅ) ರಾಜ್ಯದಲ್ಲಿ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯಡಿಯಲ್ಲಿ ಎಷ್ಟು ಉದ್ದಿಮೆಗಳಿವೆ; ಎಷ್ಟು 
ಉದ್ಯೋಗಿಗಳು ಕಾರ್ಯನಿರ್ಪಹಿಸುತ್ತಿದ್ದಾರೆ; (ಮಾಹಿತಿಯನ್ನು ನೀಡುವುದು) 


(ಆ) ಸದರಿ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಯಾವುದಾದರೂ ಉದ್ದಿಮೆಯನ್ನು ಖಾಸಗೀಕರಣ ಮಾಡುವ 
ಉದ್ದೇಶ ಸರ್ಕಾರಕ್ಕೆ ಇದೆಯೇ ; (ಮಾಹಿತಿ ನೀಡುವುದು) 


(ಇ) ಖಾಸಗೀಕರಣ ಮಾಡುವ ಉದ್ದಿಮೆಗಳ ಕಾರ್ಯನಿರತ ಉದ್ಯೋಗಿಗಳ ಭವಿಷ್ಯದ ಕುರಿತು ಸರ್ಕಾರದ 
ನಿಲುವೇನು ? (ಮಾಹಿತಿ ನೀಡುವುದು) 


